ಪಿ.ವಿ. ಕೃಷ್ಣ ಮೂರ್ತಿ 
ಣಿ 


ಬೆಂಗಳೂರು ಜೆಲ್ಲೆ ಯ ವಿಜಯನಗರ ಕಾಲದ ಅಡಳಿತ ವಿಭಾಗಗಳು 


ದಕ್ಷಿಣಭಾರತದ ಇತಿಹಾಸದಲ್ಲಿ ವಿಜಯನಗರ 
ಅರಸರ ಆಳಿಕೆಯು ವಿಶಿಷ್ಟ ಸ್ಥಾನವನ್ನು ಪಡೆದಿದೆ. 
ದಕ್ಷಿಣದ ನಾಲ್ಕೂ ಭಾಷಾ ಪ್ರದೇಶಗಳ ಬಹುಭಾಗ 
ವನ್ನು ಒಳಗೊಂಡಿದ್ದ ಅವರ ಸಾವಕ್ರಾಜ್ಯದಲ್ಲಿ ಆಡಳಿತದ 
ಅನುಕೂಲಕ್ಕಾಗಿ ಹಲವು ಹಂತಗಳ ಆಡಳಿತ ವಿಭಾಗ 
ಗಳನ್ನೂ ಅವರು ರೂಪಿಸಿಕೊಂಡಿದ್ದರು. ಕರ್ನಾಟಕ 
ಪ್ರದೇಶವನ್ನು ಅಳಿದ ಗಂಗ ಮತ್ತು ಚಾಲುಕ್ಯರಿಂದ 
ಪ್ರಾರಂಭಿಸಿ ಕಲ್ಯಾಣದ ಚಾಲುಕ್ಯರವರೆಗಿನ ಕಾಲಾವಧಿ 
ಯಲ್ಲಿ ಪ್ರಚಲಿತವಿದ್ದ ಬಹಳಷ್ಟು ಆಡಳಿತ ವಿಭಾಗಗಳಂ 
ಸಂಖ್ಯೆಗಳಿಂದ ಕೂಡಿದ್ದು, ಅದು ಕರ್ನಾಟಕ ಅರಸು 
ಮನೆತನಗಳ ವಿಶೇಷತೆಯೂ ಕೂಡ ಆಗಿದ್ದಿತೆಂಬ" ಅಂಶ 
ಸರಿಯಷ್ಟೆ... ಆದರೆ ಈ ಅವಧಿಯಲ್ಲೇ ಆಳಿದ 
ಹೊಯ್ಸಳರು ವಠಾತ್ರ ಈ ವಿಷಯದಲ್ಲಿ ತುಸು ಭಿನ್ನ 
ವಾಗಿರುವುದನ್ನು ನಾವು ಕಾಣಬಹಂದಂ. ಇದಕ್ಕೆ ಮುಖ್ಯ 
ಕಾರಣ ಹೊಯ್ಸಳರ ಸಾಟಕ್ರಾಜ್ಯದ ವಿಸ್ತಾರ. ಕಾವೇರಿ 
ಯಿಂದ ದಕ್ಷಿಣಕ್ಕೆ, ಅಂದರೆ ತಮಿಳು ಪ್ರಾಂತದ ಅನೇಕ 
ಪ್ರದೇಶಗಳನ್ನು ಒಳಗೊಂಡಿದ್ದು, ಆಯಾ ಪ್ರದೇಶಗಳಲ್ಲಿ 
ಬಳಕೆಯಲ್ಲಿದ್ದ ಆಡಳಿತ ವಿಭಾಗ ಕ್ರಮವನ್ನೇ ಅವರು 
ಹೆಚ್ಚಿನ ಬದಲಾವಣೆಯಿಲ್ಲದೆ ಉಳಿಸಿಕೊಂಡಿದ್ದುದೇ 
ಆಗಿದೆ. ಅಂದರೆ ಹೊಯ್ಸಳರ ಇಡೀ ಸಾವಕ್ರಾಜ್ಯದ 
ಆಡಳಿತ ವ್ಯವಸ್ಥೆಯಲ್ಲಿ ವಾಸ್ತವವಾಗಿ ಏಕರೂಪತೆಯಿರ 
ಲಿಲ್ಲವೆನ್ನಬಹುದು. ಹೊಯ್ಸಳರ ನಂತರ ವಿಜಯನಗರದ 
ಅರಸರು ಈ ಪ್ರದೇಶಗಳನ್ನೂ ಆಳತೊಡಗಿದಾಗ, ಆ 
ಹಿಂದೆ ಆಯಾ ಪ್ರದೇಶಗಳಲ್ಲಿ ಪ್ರಚಲಿತವಿದ್ದ ಬೇರೆ ಬೇರೆ 
ತೆರನಾದ ಆಡಳಿತ ವಿಭಾಗ ಕ್ರವಂಗಳನ್ನು ಕ್ರೋಢೀಕರಿಸಿ 


೯೮ 


ಒಂದು ಸಾವರಾನ್ಯೀಕರಣಗೊಂಡ ಇಡೀ ಸಾವಕ್ರಾಜ್ಯಕ್ಕೆ 
ಸೂಕ್ತವೆನಿಸಬಹುದಾದ ಪದ್ಧತಿಯೊಂದನ್ನು ಜಾರಿಗೆ 
ತರಬೇಕಾದ ಅಗತ್ಯವಿದ್ದಿತು. ಈ ಹಿನ್ನೆಲೆಯಲ್ಲಿ ಮೂಡಿ 
ಬಂದ ಅವರ ಕಾಲದ ಆಡಳಿತ ವಿಭಾಗಗಳೇ ರಾಜ್ಯ ; 
ವೇಂಶೈ/ವಳಿತ/ಚಾವಡಿ ; ನಾಡು/ಸೀಮೆ ; ಸ್ಥಳ ಮತ್ತು 
ಗ್ರಾಮಂ ಎಂಬುವು. 


ಆಡಳಿತ ವಿಭಾಗಗಳಿಗೆ ಸಂಬಂಧಿಸಿದಂತೆ ಶಾಸ 
ನೋಕ್ತವಾಗಿರಂವ ಅಂಶಗಳ ಹಿನ್ನೆಲೆಯಲ್ಲಿ ವಿಜಯನಗರ 
ಕಾಲದ ಆಡಳಿತ ವಿಭಾಗಗಳ ಅನುಶ್ರೇಣಿಯಂನ್ನೂ ಗಂರಂ 
ತಿಸ ಹೊರಟರೆ ಅನೇಕ ತೊಡಕುಗಳಂ ಎದಿರಾಗುತ್ತವೆ. 
ಅನೇಕ ಶಾಸನಗಳಲ್ಲಿ “ರಾಜ್ಯ'ದ ಬದಲು ಸೀಮೆ, 
ಸ್ಥಳ, ವಳಿತ ವಂತ್ತು ವೇಂಠೆ ಎಂಬ ಪದಗಳನ್ನ ಉಪ 
ಯೋಗಿಸಲಾಗಿದೆ. ಹಲವು ಸ್ಥಳಗಳಲ್ಲಿ ಅವುಗಳನ್ನು 
ರಾಜ್ಯದೊಳಗಿನ ಸಣ್ಣ ವಿಭಾಗಗಳನ್ನು ಸೂಚಿಸಲು ಉಪ 
ಶೋಗಿಸಲಾಗಿದೆ-ಎಂದು ವಿದ್ವಾಂಸರು ಅಭಿಪ್ರಾಯ 
ಪಟ್ಟಿರುತ್ತಾರೆ. ಆದರೆ, ಅದಂ ಮೈಸೂರು ರಾಜ್ಯದ, ' 
ಮೈಸೂರುಜಿಲ್ಲೆಯ, ಮೈಸೂರಂ ತಾಲೂಕಿನ,ಮೈ ಸೂರು 
ಸ್ಥಳದ ಎಂಬ ರೀತಿಯಲ್ಲಿ ಉಕ್ತವಾಗಿದ್ದಿರಬೇಕೆಂದಂ 
ತೋರುತ್ತದೆ. ಆದರೂ ಈ ದಿಸೆಯಲ್ಲಿ ತುಸುಮಟ್ಟಿನ 
ಗೊಂದಲವಿರುವುದಂ ನಿಜ. ಇಂತಹ ಗೊಂದಲ ಕೇವಲ 
ವಿಜಯನಗರ ಆಳಿಕೆಗೆ ವಣಾತ್ರ ಅನ್ವಯವಾಗಂವುದಿಲ್ಲ. 
ಭಾರತದ ಇತರ ಪ್ರದೇಶಗಳ, ರಾಜವಂಶಗಳ, ಬೇರೆ 
ಬೇರೆ ಕಾಲಗಳ ಈ ಆಡಳಿತ ವಿಭಾಗಗಳ ಅನುಶ್ರೇಣಿಯ 
ಕ್ಷವಂವು ಇಂತಹ ಗೊಂದಲಗಳಿಂದ ಕೂಡಿರುವುದನ್ನು 


ಇತಿಹಾಸ ದರ್ಶನ 


ಡಾ| ಡಿ. ಸಿ. ಸರ್ಕಾರ್‌ರವರು ಸಾಧಾರವಾಗಿ ಗುರುತಿಸಿ 
ರುತ್ತಾರೆ. ಅಷ್ಟೇ ಅಲ್ಲದೆ ಕೆಲವೊಂದಂ ಪ್ರದೇಶಗಳಿಗೇ 
ಸೀಮಿತವಾದ ಕೆಲವು ವಿಶಿಷ್ಟ ಆಡಳಿತ ವಿಭಾಗ ಸೂಚಿ 
ಪದಗಳು ಕೂಡ ಗಮನ ಸೆಳೆಯಂತ್ತವೆ. ಉದಾಹರಣೆಗೆ 
ಕೋಲಾರ ಮತ್ತು ಬೆಂಗಳೂರು ಜಿಲ್ಲಾ ಪ್ರದೇಶಗಳಲ್ಲಿ 
ಕಂಡುಬರುವ *ಪಟ್ಟಡಿ' ಎಂಬ ಆಡಳಿತ ವಿಭಾಗದ 
ಉಲ್ಲೀಖಗಳು.ಹಾಗೆಯೇ ಬೆಂಗಳೂರ ಜಿಲ್ಲಾ ಪ್ರದೇಶದ 
ವಿಜಯನಗರದ ಆಳಿಕೆಯ ಕಾಲದಲ್ಲಿ ಅಂದರೆ 'ಕ್ರಿ. ಶ. 
೧೫೦೬ರಷ್ಟು ಹಿಂದೆ, ಅಷ್ಟು ಪ್ರಚಲಿತವಲ್ಲದ “ಚಾವಡಿ” 
ಪ್ರಯೋಗವು ಶಾಸನವೊಂದರಲ್ಲಿ ಪ್ರದೇಶವಾಚಕವಾಗಿ 
ಪ್ರಯುಕ್ತವಾಗಿರುವುದಂ ಪರಿಶೀಲನಾರ್ಹ. 


ಒಟ್ಟಾರೆ, ವಿಜಯನಗರ ಕಾಲದ ಆಡಳಿತ ವಿಭಾಗ 
ಗಳ ಹಂತಗಳನ್ನು ಸ್ಥೂಲವಾಗಿ, 


ದೇಶ /ರಾಜ್ಯ 

ಚಾವಡಿ/ವಾಗಣಿ /ವಳಿತ /ವೇಂಶೆ 
ನಾಡಂ/ಸೀಮೆ 

ಸ್ಮಳ 


ಗ್ರಾಮ 


WEP 


ಎಂಬುದಾಗಿ ಗುರುತಿಸಬಹಂದಾಗಿದೆ. ಇವ 
ಲ್ಲದೆ, ಪಟ್ಟಣ, ಅಗ್ರಹಾರ ಮತ್ತು ವ್ರಿತ್ತಿಯಾಗಿ ನೀಡ 
ಲಾಗಿದ್ದ ಸ್ಥಳಗಳು ಪ್ರತ್ಯೇಕ ಸ್ವಾಯತ್ತ ಆಡಳಿತ ಘಟಕ 
ಗಳಾಗಿದ್ದು ವೆಂದಂ ತೋರುತ್ತದೆ. 


ಬೆಂಗಳೂರಂ ಜಿಲ್ಲಾ ಪ್ರದೇಶದಲ್ಲಿ ದೊರೆತಿರಂವ 
ವಿಜಯನಗರ ಕಾಲದ ಅಂದರೆ ಕ್ರಿ.ಶ. ಸು. ೧೩೪೦ ರಿಂದ 
೧೬೪೦ರ ವರೆಗಿನ ಕಾಲಾವಧಿಯ ಶಾಸನಗಳಲ್ಲಿ ದಾಖಲಾ 
ಗಿರಂವ ಆಡಳಿತ ವಿಭಾಗಗಳಿಗೆ ಸಂಬಂಧಿಸಿದ ಅಂಶಗಳನ್ನು 
ಅವಲೋಕಿಸಿದರೆ, ಹಲವಾರಂ ರಾಜ್ಯಗಳ ಚಾವಡಿ/ 
ವಳಿತ/ಪಟ್ಟಡಿ/ವೇಂಶೆಗಳ, ನಾಡು/ಸೀವೆಂಗಳ, ಸ್ಥಳ 
ಮತ್ತು ಗ್ರಾಮಗಳ ಉಲ್ಲೇಖಗಳಿದ್ದ ಗಮನ ಸೆಳೆಂಕಂಂ 
ತ್ತವೆ. 


ಇವುಗಳಲ್ಲಿ ಮೇಲಿನ ಸ್ತರದ ಆಡಳಿತ ವಿಭಾಗಗ 
ಳಾದ ರಾಜ್ಯ, ಚಾವಡಿ/ವಕಾಗಣಿ/ವಳಿತ/ವೇಂಶೆಗಳೆಂಬಂವು 
ಕಾಲಾಂತರದಲ್ಲಿ ತವ್ಮಿ ಪ್ರಾಮಂಖ್ಯತೆಯನ್ನು ಕಳೆದು 


ಇತಿಹಾಸ ದರ್ಶನ 


ಕೊಂಡು ಆ ಜಾಗಗಳಲ್ಲಿ ಹೊಸ ಆಡಳಿತ ವಿಭಾಗಗಳರಿ 
ತಲೆಯೆತ್ತುತ್ತಿದ್ದುದು ಕೂಡ ಕಂಡುಬರುತ್ತದೆ. ಇದಕ್ಕೆ 
ಕಾರಣ ರಾಜವಂಶಕ್ಕೆ ಸೇರಿದ ವ್ಯಕ್ತಿಗಳನ್ನು ಇಂತಹ 
ರಾಜ್ಯಗಳ ಪ್ರಾಂತ್ಯಾಧಿಕಾರಿಗಳನ್ನಾಗಿ ನೇಮಿಸುತ್ತಿದ್ದಂದೇ 
ಆಗಿದೆ. ವಿಜಯನಗರವನ್ನು ಆಳಿದ ಮೊದಲನೆಯ 
ವಂಶದ ರಾಜಕುವಕಾರರು, ಈ ರೀತಿ ಪ್ರಾಂತ್ಯಾಧಿಕಾರಿ 
ಳಾಗಿ ನೇವಿಂಸಲ್ಪಟ್ಟವರು, ಒಡೆಯ ಅಥವಾ ಒಡೆಯರ್‌ 
ಎಂಬ ಬಿರುದನ್ನೂ ಪಡೆದುಕೊಳ್ಳುತ್ತಿದ್ದರಂ. ಮೊದಲನೇ 
ಹರಿಹರನು ಸಾವಕ್ರಾಟನಾಗಿದ್ದಾಗ, ವರಾರಪ್ಪ ಆರಗದ 
ಪ್ರಾಂತ್ಯಾಧಿಕಾರಿಯಾಗಿ ಚಂದ್ರಗುತ್ತಿಯನ್ನೂ ರಾಜಧಾನಿ 
ಯನ್ನಾಗಿ ಹೊಂದಿದ್ದನು... ಮೊದಲನೆಯ ಕಂಪಣನಂ 
ಉದಯಗಿರಿ ರಾಜ್ಯದಪ್ರಾಂತ್ಯಾಧಿಕಾರಿಯಕಾಗಿದ್ದನು, ಎರಡ 
ನೆಯ ಹರಿಹರನ ಮಗ ವಿರೂಪಾಕ್ಷನು ತುಂಡೀರ,ಚೋಳ 
ಮತ್ತಿ ಪಾಂಡ್ಯರಾಜ್ಯಗಳ ಅಧಿಕಾರವನ್ನು ಹೊಂದಿದ್ದ 
ಸಿಂಹಳವನ್ನು ಆಕ್ರವಿಂಸಿಕೊಂಡನು. ಹೀಗೆ ಅನೇಕ 

ಉದಾಹರಣೆಗಳನ್ನು ನೀಡುತ್ತಾ ಹೋಗಬಹುದು. ' 


ಈ ಹಿನ್ನೆಲೆಯಲ್ಲಿ, ಬೆಂಗಳೂರು ಜಿಲ್ಲೆಯ ಕನಕ 
ಪುರ ತಾಲೂಕಿನ . ಪ್ರದೇಶದಲ್ಲಿ ಕ್ರಿ.ಶ. ೧೪೦೦ರ 
ಸುವಕಾರಿನಲ್ಲಿ ಅಸ್ತಿತ್ವದಲ್ಲಿದ್ದ ಅರಂಳಹಾಳ ರಾಜ್ಯ, 
ನಂತರದ ಕಾಲದಲ್ಲಿ ಪ್ರಸ್ತಾಪಿತವಾಗಂವುದೇ ಇಲ್ಲ, 
ಮುಳಬಾಗಿಲು ರಾಜ್ಯ ಮತ್ತು ಹೊಯ್ಸಳ ರಾಜ್ಯಗಳು 
ವಿಜಯನಗರ ಸಾವಕ್ರಾಜ್ಯದ ಪ್ರಾರಂಭ ಕಾಲದಿಂದ 
ತುಳುವ ವಂಶದ ಆಳಿಕೆಯ ಕಾಲದವರೆಗೂ ಹೆಚ್ಚು 
ಪ್ರಬಲ ಹಾಗೂ ಗಮನಾರ್ಹ ರಾಜ್ಯಗಳಾಗಿ ಈ ಪ್ರದೇಶ 
ದಲ್ಲಿನ ನಾಡು/ಸೀಮೆಗಳ ಮೇಲೆ ಅಧಿಕಾರವನ್ನು ಪಡೆ 
ದಿದ್ದವು. ಕ್ರಿ.ಶ. ೧೫೫೧ರ ಸುವರಾರಿನಲ್ಲಿ ಈ ಜಿಲ್ಲೆಯ 
ನೆಲಮಂಗಲ ತಾಲೂಕಿನ ಶಾಸನಗಳಲ್ಲಿ ಪೆನುಗೊಂಡೆ 
ರಾಜ್ಯದ ಪ್ರಸ್ತಾಪ ಕಂಡುಬರುತ್ತದೆ. 


ಮುಳವಾಯಿ ಅಥವಾ ಮುಳುಬಾಗಿಲು ರಾಜ್ಯವು 
ಕೋಲಾರ ಜಿಲ್ಲೆಯ ಮುಳಬಾಗಿಲು, ವಕಾಲೂರು, 
ಬೆಂಗಳೂರು ಜಿಲ್ಲೆಯ ಹೊಸಕೋಟೆ, ಬೆಂಗಳೂರು 
ದಕ್ಷಿಣ, ಆನೇಕಲ್ಲು ತಾಲೂಕುಗಳ ಪ್ರದೇಶಗಳ ಜೊತೆಗೆ 
ಇಂದಿನ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಅನೇಕ 
ಭಾಗಗಳು ಈ ರಾಜ್ಯದಲ್ಲಿ ಅಂತರಗತವಾಗಿದ್ದವು. ಬೆಂಗ 
ಳೂರು ಜಿಲ್ಲಾ ಪ್ರದೇಶದ ಮಟ್ಟಿಗೆ ಮಂಳವಾಯಿ 


೯೯ 


ರಾಜ್ಯದಲ್ಲಿ ಬೇಹೂರಂನಾಡು ಮತ್ತು ತುರೈವಳಿನಾಡು 
ಗಳು ಸೇರಿದ್ದುವೆಂಬ ಅಂಶ ಶಾಸನಗಳಲ್ಲಿ ಉಕ್ತವಾಗಿದೆ. 
ಬೆಂಗಳೂರು ಜಿಲ್ಲೆಯ ಸಾರಕ್ಕಿ, ಬೇಹೂರಂ 
` (ಬೇಗೂರು), ಹುಸಂಕೂರು, ಬೇಲೂರು, ಬೆಟ್ಟದಹಳ್ಳಿ, 
ವೊಗಟ್ಟಿ(ವಾಗಟ) ಮಂಂತಾದ ಗ್ರಾಮಗಳು ಶಾಸನೋಕ್ತ 
ವಾಗಿವೆ. 


ಪೊಯಿಸಣನಾಡು ಅಥವಾ ಹೊಯಿಂಸಣ 
ನಾಡೆಂದು ಕರೆಯಲ್ಪಟ್ಟಿರುವ ಹೊಯ್ಸಳ ದೇಶದಲ್ಲಿ 
ಬೆಂಗಳೂರಂ ಜಿಲ್ಲೆಯ ಪಶ್ಚಿಮ ದಿಸೆಯ ಚನ್ನಪಟ್ಟಣ, 
ರಠಮನಗರ, ವಕಾಗಡಿ ತಾಲೂಕಿನ ಭಾಗಗಳು ಸೇರಿದ್ದವು. 
ಚನ್ನಪಟ್ಟಣ ರಾಜ್ಯ ಹೊಯ್ಸಳ ದೇಶದ ಭಾಗವಾಗಿತ್ತು. 
ಒಟ್ಟಾರೆ, ವಿಜಯನಗರ ಕಾಲದ ಆಡಳಿತ ವಿಭಾಗಗಳಲ್ಲಿ 
ಹೊಯ್ಸಳ ರಾಜ್ಯವು ಬಹು ವಿಸ್ತಾರವಾಗಿದ್ದಿತು. ಅಂದರೆ 
ವಿಜಯನಗರದ ಸ್ಥಾಪನೆಗೆ ಮೊದಲು ಹೊಯ್ಸಳರ 
ಆಳ್ವಿಕೆಯಲ್ಲಿದ್ದ ಕರ್ನಾಟಕದ ಮತ್ತು ತವಿಂಳುನಾಡಿನ 
ಹಲವು ಭಾಗಗಳು ಈ ದೇಶ/ರಾಜ್ಯದಲ್ಲಿ ಸವಕಾವೇಶ 
ಗೊಂಡಿದ್ದವು. 


ಇಂದಿನ ಬೆಂಗಳೂರಂ ಜಿಲ್ಲೆಯ ಕನಕಪುರ ತಾಲೂ 
ಕಿನ ಪ್ರದೇಶವು ಅರಂಳಹಾಳ ರಾಜ್ಯದಲ್ಲಿ ಅಂತರಗತವಾಗಿ 
ದ್ವಿತು.. ಈ ಭಾಗವನ್ನು ಕಾಚಣ ಒಡೆಯನೆಂಬುವನು 
ಆಳುತ್ತಿದ್ದ. ಅರುಳಹಾಳ ವೂರಗೌಡನ ಮಗ ಅಲ್ಲ 
ಗವುಡನು ಸಿಗಲನಾಡ ಪ್ರಭುವಾಗಿದ್ದನು. ಸಿಗಲ 
ನಾಡನ್ನು ಶೀಗಲನಾಡು, ಸಿಂಗಲನಾಡು ಎಂದು ಶಾಸನ 
ಗಳಲ್ಲಿ ಕರೆಯಲಾಗಿದೆ. ಕನಕಪುರ ತಾಲೂಕಿನ ಗ್ರಾಮ 
ಗಳಾದ ವಕಾರೇನಹಳಿ ಧ(ಎಡವರಾರನಹಳಿ ಗ) ಅರುಳಹಾಳ, 
ವಕಾರಸಮಂದ್ರ ವಂಣಂತಾದವು ಈ ರಾಜ್ಯದ ಗ್ರಾಮ 
ಗಳೆಂದಂ ಶಾಸನೋಕ್ತವಾಗಿವೆ. 


ಚನ್ನಪಟ್ಟಣ ರಾಜ್ಯದಲ್ಲಿ ಕಿಳಲೆನಾಡಂ ಮತ್ತು 
ಹೊಂಮುಳಿಗೆ ನಾಡುಗಳು ಅಂತರಗತವಾಗಿದ್ದವು. 
ಕೋಡಂಬಳ್ಳಿ, ನಿಟ್ಟೂರು, ಸರಗೂರು, ಹಲಸನಹಳ್ಳಿ, 
ಅಂಕನಹಳ್ಳಿ, ಯಲೆಯೂರಂ, ಕಟಿಗೆರೆ, ತಾರಾಂಕನ 
ಹಳ್ಳಿ, ಕೂಚಗೆರೆ, ಸಿಧಾಪುರ ಮುಂತಾದ ಊರುಗಳು 
ಈ ರಾಜ್ಯಕ್ಕೆ ಸೇರಿದ್ದವು. 

ಪೆನುಗೊಂಡೆ ರಾಜ್ಯವನ್ನು ಉಲ್ಲೇಖಿಸುವ ಕ್ರಿ.ಶ. 
೧೫೫೧ರ ಶಾಸನ ನೆಲಮಂಗಲ ತಾಲೂಕಿನ ಬೂದಿಹಾಳ 


೧೦೦ 


ಗ್ರಾಮದಲ್ಲಿದ್ದ, ಮಂರಂಗುಳಂನಾಡು ಮತ್ತು ಗೂಳೂರಂ 
ಸೀಮೆಗಳು ಈ ರಾಜ್ಯದ ಭಾಗಗಳೆಂದು ತಿಳಿದಂಬರಂ 
ತ್ತದೆ, ಈ ರಾಜ್ಯವನ್ನು ವಿಜಯನಗರದ ಅರಸು 
ಇಮ್ಮಡಿ ದೇವರಾಯನು ತನ್ನ ಜ್ಯೇಷ್ಠ ಸೋದರನಿಗಾಗಿ 
ಸ್ಥಾಪಿಸಿದನೆಂಬ ಅಂಶ ಶ್ರೀಶೈಲಂ ಾಇವರ್ರಿಶಾಸನದಲ್ಲಿ 
ಉಕ್ತವಾಗಿದೆಯೆಂದು ತಿಳಿದುಬರುತ್ತದೆ. ಇದೇ ನೆಲ 
ಮಂಗಲ ತಾಲೂಕಿನ ಬಿನ್ನಮಂಗಲ ಗ್ರಾಮದ ಶಾಸನ 
ದಲ್ಲೂ ಪೆನುಗೊಂಡೆ ರಾಜ್ಯದ ಪ್ರಸ್ತಾಪವಿದ್ದು, “ಬಿಂಣ 
ಮಂಗಲ” ಗ್ರಾಮವು ಆ ರಾಜ್ಯದ ಗ್ರಾಮವೆಂದು 
ಗೊತ್ತಾಗುತ್ತದೆ. ಪೆನುಗೊಂಡೆ ರಾಜ್ಯದಲ್ಲಿ ತುವಂಕೂರಂ 
ಜಿಲ್ಲೆಯ ತುಮಕೂರು, ಸಿರಾ ಮತ್ತು ಪಾವಗಡ 
ತಾಲೂಕುಗಳು, ಕೋಲಾರ ಜಿಲ್ಲೆಯ ಬಾಗೇಪಲ್ಲಿ 
ತಾಲೂಕು ಮತ್ತು ಆಂಧ್ರಪ್ರದೇಶದ ಪೆನುಗೊಂಡೆಯಂ 
ಸೇರಿದಂತೆ ಅನಂತಪುರ ಜಿಲ್ಲೆಯ ಭಾಗಗಳು ಅಂತರಗತ 
ವಾಗಿದ್ದವು. ತ್ಯಾಮಗೊಂಡ್ಲು, ಗಂಡನಹಳ್ಳಿ, ವಿಶ್ವ 
ನಾಥಪುರ, ಜಖನಹಳ್ಳಿ, ಹರಿವೇಸಂದ್ರ, ಕೋಡಿಹಳ್ಳಿ, 
ತಿಲ್ಲಗಟ್ಟ ೨ ಶ್ರೀನಿವಾಸಪುರವೆಂಬ ನೃಸಿಂಹ್ಯಪುರ ಗ್ರಾ )ಿಮ, 
ಬಿಲನಕೋಟೆ, ಹೊಸಹಳ್ಳಿ (ದೇವರ ಹೊಸಹಳ್ಳಿ) 
ಮಂಂತಾದ ಬೆಂಗಳೂರು ಜಿಲ್ಲೆಯ ಗ್ರಾಮಗಳು ಈ 
ರಾಜ್ಯದಲ್ಲಿ ಅಂತರಗತವಾಗಿದ್ದವು. 


ಬೆಂಗಳೂರು ಜಿಲ್ಲೆಯ ಹೊಸಕೋಟೆ ಮತ್ತು 
ನೆಲಮಂಗಲ ತಾಲೂಕಿನ ಕೆಲವು ಶಾಸನಗಳಲ್ಲಿ ರಾಜ್ಯದ 
ನಂತರ, ಆದರೆ ನಾಡಿನ ಮೇಲಿನ ಸ್ತರದಲ್ಲಿ "ಚಾವಡಿ? 
ಎಂಬ ಪದದ ಪ್ರಯೋಗ ಬಂದಿದೆ. ವಿಜಯನಗರ 
ಕಾಲದ ತಮಿಳಂ ಶಾಸನಗಳಲ್ಲಿ ಇದನ್ನು ನಾಡು ಅಥವಾ 
ಕುಟ್ಟಂಗೆ ಸಮಾನಾರ್ಥದಲ್ಲಿ ಉಶಾವಡಿ /ಸಾವಡಿ(ಚಾವಡಿ) 
ಎಂದು ಬಳಸಿರುವ ಹಾಗೂ ಇದನ್ನು ಅನೇಕ ಪಟ್ರು 
ಗಳಾಗಿ ವಿಭಾಗಿಸಿದ್ದ ಬಗ್ಗೆ ಟಿ. ವಿ. ಮಹಾಲಿಂಗಂರವರು 
ತವಉ್ಮಿ South Indian Pಂlityಯಲ್ಲಿ ಹೇಳಿರುತ್ತಾರೆ, 
ವಿಜಯನಗರಪೂರ್ವದಲ್ಲಿ “ನಾಡು” ಎಂಬುದು ಒಂದು 
ಪ್ರಾದೇಶಿಕ ವಿಭಾಗವಾಗಿರುವಂತೆಯೇ ಸ್ಥಳೀಯ 
ಮುಖಂಡರಿಂದ ಕೂಡಿದ ಒಂದು ಸಭೆ (ಗ್ರಾವುಕೂಟ) 
ಕೂಡ ಆಗಿದ್ದಿತು. ಆದರೆ ವಿಜಯನಗರ ಕಾಲದಲ್ಲಿ 
ನಾಡು ಎಂಬುದು ಸಭೆಯೆಂಬ ಅರ್ಥಕ್ಕಿಂತ ಒಂದರಿ 
ಪ್ರಾದೇಶಿಕ ವಿಭಾಗ ಎಂಬ ಅರ್ಥದಲ್ಲಿ ಬಳಕೆಯಕಾಗತೊಡ 
ಗಿದಾಗ ಅದಕ್ಕೆ ಪರ್ಯಾಯವಾಗಿ ಸ್ಥಳೀಯ ಆಡಳಿತ 


ಇತಿಹಾಸ ದರ್ಶನ 


ಈ ಬ 
ಕೊಂಡವೀಡು | 
{ 
| 


ಸಿ 
ಥ್ರ 


$ NN 


ಎ ಚಿಕ್ಕಬಳ್ಲಾ ಪುರ 
*ವಬಳಬಾಗಿಲಂ 


ಂನಪಟ್ಟಣ ರಾಜ 


ಜ್‌ 


KS 
ತಿ 


4 


ಕೂಟ ಅಥವಾ ಸಭೆಯ ಸೂಚಕವಾಗಿ ಈ ಚಾವಡಿ 
ಎಂಬ ಪದವು ಬಳಕೆಗೆ ಬಂದಿತೆಂದು ಹೇಳಬಹುದು. 
ಮೈಸೂರು ಅರಸರ ಕಾಲದ ಶಾಸನಗಳಲ್ಲಿ ಚಾವಡಿ 
ಎಂಬುದಂ ಕೆಳಸ್ತರದಲ್ಲಿದ್ದ ಆಡಳಿತಕ್ಕೆ ಸಂಬಂಧಿಸಿದ 
ಪಂಚಾಯಿತಿ ಸಭೆ, ಕಟ್ಟೆ, ಕಛೇರಿ ಎಂದು ಪ್ರಯೋಗ 
ವಾಗಿರುವುದನ್ನು ಇಲ್ಲಿ ಗಮನಿಸಬೇಕಾಗಿದೆ. (ಉದಾ. : 
ಶೂರಗಿರಿಚಾವಡಿ).ಕೋಳಾಲ ಚಾವಡಿಯು ಬೆಂಗಳೂರು 
ಜಿಲ್ಲೆಯ ವಿಜಯನಗರ ಕಾಲದ ಶಾಸನಗಳಲ್ಲೂ ಬೇಲೂರು 
ಚಾವಡಿಗಳು ಹೊಸಕೋಟೆ ತಾಲೂಕಿನ ಶಾಸನಗಳಲ್ಲೂ 
ಚೇಲೂರು (ಬೇಲೂರು ?) ಚಾವಡಿ ಎಂಬುದು ನೆಲ 
ಮಂಗಲ ತಾಲೂಕಿನ ಶಾಸನಗಳಲ್ಲೂ ರಾಜ್ಯದ ನಂತರ 
ಮತ್ತು ನಾಡಿನ ಮೇಲಿನ ಸ್ವರದಲ್ಲಿ ಪ್ರಯಂಕ್ವವಾಗಿರುವ 
ಚಾವಡಿಗಳಾಗಿವೆ. 


ವಿಜಯನಗರ ಕಾಲದ ಕರ್ನಾಟಕದ ಇತರ ಕಡೆಯ 
ಶಾಸನಗಳಲ್ಲಿ ಅಷ್ಟಾಗಿ ಕಂಡುಬರದ “ಪಟ್ಟಡಿ” ಎಂಬ 
ಆಡಳಿತ ವಿಭಾಗಸೂಚಕ ಪದ ಬೆಂಗಳೂರು ಮತ್ತು 


ಕೋಲಾರ ಜಿಲ್ಲೆಯ ಶಾಸನಗಳಲ್ಲಿ ಪ್ರಯೋಗವಾಗಿರಂ' 


ವುದಂ ಗಮನಾರ್ಹ ಅಂಶವಾಗಿದೆ: 


೧. “ಕೋಳಾಲ ಸೀಮೆಯೊಳಗಣ ಕೊತನೂರ 
ಪಟ ಡೆ ಸ್ಥಳದ ಕೆಂದಟ್ಟು ಗ್ರಾಮ ೧” 
(ಎ.ಕ., ೧೭, ಕೋಲಾರ ೩೦೪, ಕೆಂದಟ್ಟೆ, 
ಕ್ರಿ. ಶ. ೧೫೬೫) ; 


೨. “ಹೊಸಕೋಟೆ ಸೀವೆಂಯ ಹುಲುರು ಪಟ್ಟ 
ಡಿಯ ಮುಗುಬಾಳು ಎಂಬ ಗ್ರಾವಂಕೆ 
ಪ್ರತಿನಾವು ವೀರಭದ್ರಪುರ ಗ್ರಾಮ ೧” 
(ಎ. ಕ., ೯, ಹೊಸಕೋಟೆ ೯೪, ವಗ 
ಬಾಳು, ಕ್ರಿ.ಶ. ೧೫೬೪) ; 


೩. “ಹೊಳಲಿ ಪಟಿಡೆಯ ಹರಳಂಕುಂಟೆಗೆ 
ಪ್ರತಿನಿದ್ಯವಾದಂಥ ಶಿವಕಾಂಚಿಪುರವೆಂಬ 
ಅಗ್ರಹಾರ” (ಎ.ಕ., ೧೦, ಕೋಲಾರ 
೨೪೭, ಹರಳಕುಂಟೆ, ಕ್ರಿ.ಶ. ೧೬೩೭). 


ಈ ಪ್ರಯೋಗಗಳನ್ನು ಗಮನಿಸಿದರೆ ಪಟ್ಟಡಿ 
ಯನ್ನು ಪಟ್ಟಡೆ, ಪಟ್ಟಿಡೆಯೆಂದು ಕರೆದಿರಂವುದಂ 
ಕಂಡುಬರಂತ್ತದೆ. ಇದು ನಾಡು ಅಥವಾ ಸೀಮೆಯಂ 


೧೦೨ 


ಕೆಳಸ್ತರದಲ್ಲಿ ಅಂದರೆ ಸ್ಥಳದ ಸವಂನಾಂತರದಲ್ಲಿ ಬಳಕೆ 
ಯಾಗಿದೆ. 


“ಪಟ್ಟ ಎಂಬ ಪದವು ಒಂದು ಸಣ್ಣ ಪ್ರಾದೇಶಿಕ 
ವಿಭಾಗ ಎಂಬ ಅರ್ಥದಲ್ಲಿ ಕೆಲವು ಪ್ರಾಚೀನ ಶಾಸನ 
ಗಳಲ್ಲಿ (ಎ. ಇಂ, ೩೩, ಪು. ೩೦೪) ಪ್ರಯೋಗ 
ವಾಗಿದೆ. ಪಟ್ಟಡಿ ಎಂಬುದು ಪಟ್ಟ 4-ವಾಡಿ ಎಂಬ 
ಪದಗಳಿಂದಾದ ಪಟ್ಟವಾಡಿ» ಪಟ್ಟಡಿ ಆಗಿರಬೇಕೆಂದಂ 
ತೋರುತ್ತದೆ. ವಾಡಿ ಎಂಬುದು “ಬಾಡ'ದಿಂದ 
ನಿಷ್ಟನ್ನವಾದ ಗ್ರಾಮ ಸ್ಥಳ ಎಂಬ ಅರ್ಥವುಳ್ಳದ್ದೆಂಬುದಂ 
ತಿಳಿದ ವಿಷಯವೇ ಆಗಿದೆ. 


ಕ್ರಿ.ಶ. ೧೧೪೦ರ ದೊಮ್ಮಾಲೂರಿನ ಶಾಸನದಲ್ಲಿ 
ಸೊಂಡೆಕೊಪ್ಪ ವೇಂಶೆಯ ಪ್ರಸ್ತಾಪ ಬಂದಿದೆ. ಇದಂ 
ರಾಜ್ಯದೊಳಗಣ ಅಂತರ್ಭಾಗ ; ಸೀವೆಂ ಅಥವಾ ನಾಡಂ 
ಗಳು ವೇಂಠೆಯದೊಳಗೆ ಅಂತರ್ಗತವಾಗಿರುತ್ತವ್ಕೆ 
"ವೇಂಶೆ' ಮತ್ತು “ವಳಿತ'ಗಳು ಅಭಿನ್ನವೆಂದು ಅಭಿ 
ಪ್ರಾಯ ವ್ಯಕ್ತಪಟ್ಟಿದೆ. ಆದರೆ ಬೆಂಗಳೂರು ಜಿಲ್ಲೆಯ 
ಶಾಸನಗಳಲ್ಲಿ ಪ್ರಯಂಕ್ತವಾಗಿರುವ “ವಳಿತ' ಪದವು 
ನಾಡು ಅಥವಾ ಸೀಮೆಯ ಕೆಳಸ್ತರದಲ್ಲಿ, ಅಂದರೆ ಸ್ಥಳಕ್ಕೆ 
ಸವಕಾನ ಸ್ತರದಲ್ಲಿ ಪ್ರಯೋಗವಾಗಿದ್ದು » ಅವೆಲ್ಲವೂ 
೧೬೮೬ರ ನಂತರ ಅವಧಿಗೆ ಸೇರಿದವಾಗಿವೆ. 


ಇನ್ನು ಕೆಳಹಂತದ ಆಡಳಿತ ವಿಭಾಗಗಳಲ್ಲಿ ನಾಡಂ 
ಅಥವಾ ಸೀಮೆ, ಸ್ಥಳ ಮತ್ತು ಗ್ರಾವಂಗಳು ಮುಖ್ಯ 
ವಾಗುತ್ತವೆ. ನಾಡು ಎಂಬುದಂ ಕರ್ನಾಟಕ ಪ್ರದೇಶ 
ದಲ್ಲಿ ಹೆಚ್ಚು ಬಳಕೆಯಲ್ಲಿದ್ದ ಪದವೆಂತಲೂ ಸೀವೆಂ 
ಎಂಬುದು ತೆಲುಗು ಪ್ರದೇಶಗಳಲ್ಲಿ ಹೆಚ್ಚು ಪ್ರಚಲಿತವಿದ್ದ 
ಸವಕಾನ ಸ್ತರದ ಪ್ರಾದೇಶಿಕ ವಿಭಾಗಗಳೆಂತಲೂ 
ವಿದ್ವಾಂಸರು ಅಭಿಪ್ರಾಯ ಪಟ್ಟಿರುತ್ತಾರೆ. ಆದರೂ 


ಕೆಲವು ಕಡೆ ಸೀಮೆ ಎಂಬಂದಂ ನಾಡಿನ ಒಂದಂ ಉಪಭಾಗ 


ವಾಗಿ ಕ್ವಚಿತ್ತಾಗಿ ಪ್ರಯೋಗಗೊಂಡಿರುವುದುಂಟಂ. 


ಬೆಂಗಳೂರಂ ಜಿಲ್ಲೆಯಲ್ಲಿನ ಕ್ರಿ.ಶ. ೧೪೦೦ 
ಕ್ಕಿಂತಲೂ ಹಿಂದಿನ ಪ್ರಯೋಗಗಳೆಲ್ಲ "ನಾಡಂ' ಎಂಬ 
ಪ್ರತ್ಯಯಂವನ್ನೇ ಪಡೆದಿರಂವುದು ಕಂಡುಬರುತ್ತದೆ. ಅವು 
ಗಳಲ್ಲಿ ಬಹಳಷ್ಟು ಗಂಗ, ಚೋಳ ಮತ್ತ ಹೊಯ್ಸಳರ 
ಕಾಲದಲ್ಲೇ ಪ್ರಚಲಿತವಿದ್ದ ನಾಡುಗಳಾಗಿರುತ್ತವೆ. 


ಇತಿಹಾಸ ದರ್ಶನ 


ಉದಾಹರಣೆಗೆ, ಎಲಹಂಕನಾಡು, ಕಿಳಲೈನಾಡು, 
ಕುಕ್ಕಲನಾಡು, ಕೈವಾರನಾಡು, ಪುಲ್ಲಿಯೂರುನಾಡು, 
ತುರೈವಳಿನಾಡು, ವೆಪ್ಪೂರುನಾಡು. ಮೊರಸಂನಾಡು, 


ಸೀಗಲನಾಡು, ಹೊಂಮ್ಮಾಳಿಗೆನಾಡು, ಸಣ್ಣೆನಾಡು, 
ನಲ್ಲಣರುನಾಡಂು, ಹುಲುಕಡಿನಾಡಂ ಮಂಂತಾದವು.. 


ಆದರೆ ಕ್ರಿ.ಶ. ೧೪೦೦ರ ನಂತರದ ಶಾಸನಗಳಲ್ಲಿ ಬಹು 
ಮಟ್ಟಿಗೆ ವಿಜಯನಗರದ ಕಾಲದಲ್ಲೇ ಹೊಸದಾಗಿ 
ಸೇರ್ಪಡೆಯಾದ ಹೊಸ ನಾಡುಗಳೆಲ್ಲವೂ “ಸೀಮೆ” 
ಎಂಬ ಪ್ರತ್ಕಯಂವನ್ನು ವಕಾಶ್ರ ಪಡೆದಿರುವುದು ಕಂಡಂ 
ಬರುತ್ತದೆ... ಉದಾಹರಣೆಗೆ, ಸೋಲೂರು ಸೀಮೆ, 
ಹಣಬೆಯ ಸೀವೆಂ, ಕೋಡಂಬಳಿ ಶ್ರ ಸೀಮೆ, ಚಂನಪಟ್ಟಣ 
ಸೀಮೆ, ನೆಲಮಂಗಲ ಸೀವೆಂ, ಹೆಜಾಜಿ ಸೀವೆಂ, ಹೊಸ 
ಕೋಟೆ ಸೀಮೆ, ತಿಪ್ಪೂರು ಸೀವೆಂ, ಗೂಳೂರು ಸೀವೆಂ, 
ಚಃಳ್ಳಕನ ಸೀವೆಂ, ನೆಲವಾಗಿಲ ಸೀವೆಂ ಮಂಂತಾವವು. 
ಆದ್ದರಿಂದ ಸೀಮೆ ಎಂಬುದು ತೆಲುಗು ಪ್ರದೇಶಗಳಲ್ಲಿ 
ಹೆಚ್ಚು ಪ್ರಚಲಿತವಿದ್ದ ಪ್ರಾದೇಶಿಕ ವಿಭಾಗ ಎಂಬ 
ವಿದ್ವಾಂಸರ ಅಭಿಪ್ರಾಯ ತಪ್ಪಾಗುತ್ತದೆ. ಆದ 
ಅದು ವಿಜಯನಗರ ಆಳಿಕೆಯಲ್ಲಿ, ಒಂದು ಆಡಳಿತ 
ವಿಭಾಗ ಎಂಬ ಸ್ಪಷ್ಟ ಅರ್ಥದಲ್ಲಿ, ಸೇರ್ಪಡೆಯಾದ 
ಹೊಸ ಪದವಾಗಿದೆ.* 


ಸೀಮೆ ಎಂಬುದು ಸಂಸ್ಕೃತದ "ಸೀವಕಾ' ಪದವೇ 
ಆಗಿದ್ದು ವಿಜಯನಗರ ಕಾಲದಲ್ಲಿ ಒಂದಂ ಆಡಳಿತ 
ವಿಭಾಗ ಎಂಬರ್ಥದಲ್ಲಿ ಪ್ರಯೋಗವಾಗಿದೆ. ಆದರೆ 
ಕ್ರಿ. ಶ. ೧೪೦೦ಕ್ಕಿಂತ ಹಿಂದಿನ ಕನ್ನಡ ಶಾಸನಗಳಲ್ಲಿ 
ಸೀವೆಂ ಎಂಬುದು ಎಲ್ಲೆ (boundary) ಎಂಬ ಅರ್ಥ 
ದಲ್ಲೇ ಪ್ರಯೋಗವಾಗಿರಂವುದಂ ಗಮನಾರ್ಹ ಸಂಗತಿ. 


ನಾಡು ಅಥವಾ ಸೀವೆಂಯ ಕೆಳಸ್ತರದಲ್ಲಿ ಸ್ಥಳ 
ಮತ್ತು ಗ್ರಾಮಗಳು ಬರುತ್ತವೆ ಅನೇಕ ಗ್ರಾವಂಗಳ 
ಸಮೂಹವೇ “ಸ್ಥಳ”. “ಅಷ್ಟಗ್ರಾಮ ಸೀವೆಂ' ಎಂಬುದರ 
ಸ್ಥಳದ ಪರಿಮಿತಿಗೆ ಸಂಬಂಧಪಟ್ಟಿ ರಬಹಂದಂ. ಸ್ಥಳಕ್ಕೆ 
ಪರ್ಯಾಯವಾಗಿ “ಸಂವಂತು” ಎಂಬ ಪ್ರಯೋಗವು 
ಉಂಟು. ವಿಜಯಂನಗರ ಅರಸರ ಕಾಲದಲ್ಲಿ ವಿಶೇಷ 
ವಾಗಿ ಬಳಕೆಯಕಾಗಿರುನ ಈ ಪ್ರದೇಶವಾಚಕ ಪದವು 
ಬಹುವಂಟ್ವಿಗೆ ಇಂದಿನ “Firka’ದೆೊಂದಿಗೆ ಹೊಂದಂ 
ತ್ತದೆ, ಬೆಂಗಳೂರು ಜಿಲ್ಲೆಯಲ್ಲಿನ ವಿಜಯನಗರ ಕಾಲ 
ದಲ್ಲಿ ಪ್ರಯುಕ್ತವಾಗಿರುವ ಸ್ಥಳಗಳಲ್ಲಿ ಅಂಣಿಗನಹಳ್ಳಿ 
ಸ್ಥಳ, ಅತ್ತಿಬೆಲೆ ಸ್ಥಳ, ಕಲೆಯದ ಸ್ಥಳ ಕಾಕೋಳಲ 
ಸ್ಥಳ, ಕೂಡಲೂರ ಸ್ಥಳ, ಚಪಗಾಳಿ ಸ್ಥಳ, ಸಿವ 
ಮಂಂದೂರ ಸ್ಥಳ, ನಿಜಗಲು ಸ್ಥಳ, ನಂಜಿಗುಳಿ ಸ್ಥಳ, 
ಬಾಣವಾಡಿ ಸ್ಥಳ, ಸುಂಣಬರೆಯ ಸ್ಥಳ, ಹಲಸೂರಂ 
ಸ್ಥಳ, ಹೊಂಗನೂರು ಸ್ಥಳ ವಹಂತಾದವು ಶಾಸನೋಕ್ತ 


ವಾಗಿವೆ. (ಈ ಸ್ಥಳಗಳಲ್ಲಿ ಅಂತರಗತವಾಗಿದ್ದ ಶಾಸ 
ನೋಕ್ತ ಗ್ರಾವಂಗಳನ್ನಿು ಅನಬಂಧದಲ್ಲಿ ಸೂಚಿಸ 
ಲಾಗಿದೆ), ** 


ಒಟ್ಟಾರೆ, ವಿಜಯನಗರ ಸಾಮ್ರಾಜ್ಯದ ಆಡಳಿತ 
ವಿಭಾಗಗಳಿಗೆ ಸಂಬಂಧಿಸಿದ ಈ ಪರಿಶೀಲನೆಯಿಂದ 
ತಿಳಿದಂಬರಂವ ಮುಖ್ಯವಾದ ಅಂಶಗಳನ್ನು ಈ ಕೆಳ 
ಕಂಡಂತೆ ಪಟ್ಟಿ ವನಾಡಬಹಂದಂ : 


೧. ವಿಜಯನಗರ ಅರಸರು ತವ ವಿಶಾಲ 
ವಾದ ಸಾವಕ್ರಾಜ್ಯದಲ್ಲಿ ಏಕರೂಪವಾದ 
ಆಡಳಿತ ವಿಭಾಗಗಳನ್ನು ಜಾರಿಗೊಳಿಸಲು 
ಸತತ ಪ್ರಯತ್ನವನ್ನು ವರಾಡಿದ್ದರು. 


* ಕ್ರಿ.ಶ ೧೫೬೫ರ ನಂತರ ಅಂದರೆ ಅರವೀಡು ವಂಶದ ಆಡಳಿತದ ಅವಧಿಯಲ್ಲಿ ಉಲ್ಲೇಖಗೊಂಡಿರುವ ಈ ಸ್ತರದ ಆಡಳಿತ 
ವಿಭಾಗಗಳಿಂದರೆ ಆವತಿನಾಡು, ಬಳಾಲಪುರದ ಸೀಮೆ, ಬಿಲಗೊಂಡನಹಳಿ ಕ ಸೀಮೆ ಮತ್ತು ಮಾಗಡಿ ಸೀಮೆಗಳು ಮಾತ್ರ. 
ಇವು ಈ ಅವಧಿಯಲ್ಲಿ ಹೆಚ್ಚು ಪ್ರಬಲರಾಗಿದ್ದ ಸ್ಥಳೀಯ ಪಾಳೆಯಗಾರರ ಮುಖ್ಯ (ಕೇಂದ್ರ) ಸ್ಥಳಗಳು ಕೂಡ ಆಗಿದ್ದ 


ವೆಂಬುದನ್ನು ಗಮನಿಸಬೇಕಾದ ಅಂಶವಾಗಿದೆ. 


** ಫ್ರಿ, ಶೃ. ೧೬೮೦ರ ನಂತರದ ಅವಧಿಯ ಆಡಳಿತ ವಿಭಾಗಗಳ ಅಧ್ಯಯನ ಬಹಳ ವಿಶಿಷ್ಟ ವಾದುದು. ಏಕೆಂದರೆ ಮರಾಠ, 
ಮೊಗಲ್‌ ಮತ್ತು ಬ್ರಿಟಿಷರ ಆಳಿ ಕೆಯ ಸ್ಪಷ್ಟ ಹೆಜ್ಜೆಗಳನ್ನು ಅವು ಒತ್ತಿರುತ್ತವೆ, ಸರ್ಕಾರ, ಹೋಬಳಿ ಶರಫ್‌, ಕೆಸಬೆ, 
ತಾಲೂಕ್‌, ಸಮ್ಮತು ಮುಂತಾದವು ಈ ಅವಧಿಯಲ್ಲಿ ಬಳಕೆಗೆ ಬಂದ ಪದಗಳಾಗಿದ್ದು ಇವುಗಳಲ್ಲಿ ಬಹಳಷ್ಟನ್ನು ನಾವು 


ಇಂದಿಗೂ ಬಳಸುತ್ತಿರುವುದು ಸರಿಯಷ್ಟೆ. 


ಇತಿಹಾಸ ದರ್ಶನ 


೧೦೩ 


ಮೇಲ್‌ಸ್ತರದ ಆಡಳಿತ ವಿಭಾಗಗಳು 


ಅವರ ಈ ಪ್ರಯತ್ನ ಮೇಲಿನ ಮತ್ತು 
ಕೆಳಗಿನ ಸ್ತರದ ಆಡಳಿತ ವಿಭಾಗಗಳ 
ವಿಷಯದಲ್ಲಿ ವಕಾತ್ರ ಯಶಸ್ಸನ್ನು ತಂದಿ 
ದ್ದಿತು. 


ಮಧ್ಯಸ್ತರದ ಆಡಳಿತ ವಿಭಾಗಗಳು ಹಿಂದಿ 
ನಂತೆಯೇ ವೆ ಓೈವಿಧ್ಯವಂಯಂವಾಗಿಯೇ 
ಉಳಿದಂಕೊಂಡಿದ್ದವು. 


ಅನುಬಂಧ 


ಇವರು ಕರ್ನಾಟಕ ಮತ್ತು ಆಂಧ್ರಪ್ರದೇಶ 
ಗಳ ಭಾಗಗಳಲ್ಲಿ ಹಿಂದೆ ಇದ್ದ ನಾಡಂ 
ಎಂಬ ಪ್ರದೇಶವಾಚಕಕ್ಕೆ ಪರ್ಯಾಯವಾಗಿ 
ಮತ್ತೂ ಪೂರಕವಾಗಿ "ಸೀವೆಂ' ಎಂಬ 
ಪದವನ್ನು ಹೆಚ್ಚು ಬಳಕೆಗೆ ತಂದರಂ. 


ಕೆಳಸ್ತರದ "ಸ್ಥಳ' ಎಂಬ ಆಡಳಿತ ಉಪ 
ವಿಭಾಗವನ್ನು ಇವರು ಹೆಚ್ಚು ವ್ಯಾಪಕ 
ವಾಗಿ ವಂತ್ತು ನಿರ್ದಷ್ಟವಾಗಿ ಬಳಸಿದರಂ. 


ಕೆಳಸ್ತರದ ಅಡಳಿತ ವಿಭಾಗಗಳು 


ದೇಶ/ರಾಜ್ಯ/ನಾಡು/ಸೀಮೆ/ವಳಿತ, ಸ್ಥಳ ಅಂತರಗತ ಗ್ರಾಮಗಳು ಆಕರ 
ವೇಂಠೆ ಇತ್ಮಾದಿ 
೧ ೨ ೩ ಲ 
೧. ಕಲೆಯದ ಸ್ಥಳ ಕಲೆಯ (ಕಲ್ಯ) ಎಪಿಗ್ರಾಫಿಯ ಕರ್ನಾಟಿಕ,ಸಂಪುರ್ಟ' 
ವಕಾಗಡಿ ೧೭ ಕಲ್ಯ (೧೩೬೨) 
ವಕಾಗಡಿ ೨೭ ಕಲ್ಕ (೧೬೪೯ ?) 
೨. ಹೆಣಂವಂಳಿಗೆ ನಾಡು ಸಂಂಣಬರೆಯ ಸ್ಥಳ ಸುಂಣಬರೆ ಅದೇ, ಆನೇಕಲ್‌ ೮೨ 
(ಸಂಣವಾರ?) ಬನ್ನೇರಂಘಟ್ಟ (೧೩೬೩) 

೩, ಹಲಸೂರಂ ಸ್ಮಳ ಇಲಿತೊರೆ, ವಕಾದಿ ಅದೇ, ದೇವನಹಳ್ಳಿ ೮೧ 
ಗೊಂಡನಹಳ್ಳಿ ಜೋಡಿಸಾದರಹಳ್ಳಿ (೧೪೨೫) 
ಸಾದಂಹಳ್ಳಿ 

೪. ಹಂಲಂಕಡಿನಾಡಂ ತಿಪ್ಪೂರಸ್ಕಳ ಹೆಜ್ಜಾ ಜಿ,ವರದೋಹಳ್ಳಿ ಅದೇ, ದೊಡ್ಡಬಳ್ಳಾಪುರ ೪೨ 
ಬಯಿಂರಾಪುರ ಪುಟ್ಟೈನ ಅಗ್ರಹಾರ (೧೪೯೩) 

೫. ಕುಕ್ಕ ಲನಾಡಂ ಕಂನೆಲ್ಲಿಯಂ ಸ್ಥಳ ಕೆಂಪಬಸವಯ್ಯನ ಹಳ್ಳಿ ಅದೇ, ಬೆಂಗಳೂರು ೧೨೩ 
ಕಾಚಂಹಳ್ಳಿ, ಹಾರೋಹಳ್ಳಿ ಗೊಂಗಡಿಪುರ (೧೪೯೩) 
ಬಸಹಳ್ಳಿ ವ ಗಂಗಾಧರಪುರ 
ಪ್ರಾಕುಗೊಂಗಡಿಹಳ್ಳಿ ೨ 
ತಿಂಮಣರಾಜಪುರ 

೬. ಪೊಯಿಂಸಣನಾಡಂ ನಿಟ್ಟುರಭಟ್ಟವೃತ್ತಿಯ ಎಳಸಿಗೆ ಗ್ರಾಮ, ಅದೇ, ಚನ್ನಪಟ್ಟಣ ೫೨ 

ಚಂನಪಟ್ಟಣ(ರಾಜ್ಯ) ಸ್ಥಳ ಕೋಡಂಬಳ್ಳಿ ಕೋಡಂಬಳ್ಳಿ (೧೪೯೯) 
ಕೋಡಂಬಳ್ಳಿ ಸೀವೆಂ 

೭ ಸಿವವಣಂದೂರ ಸ್ಥಳ (ಹನ್ನೆರೆಡಂಹಳ್ಳಿ . ಅದೇ, ಹೊಸಕೋಟೆ ೧೨೧ 
ವೊಳಗಾದ) ಜೋತಿಪುರ (೧೫೦೬) 

೮. ಕೂಡಲೂರ ಸ್ಮಳ ಹೊಸಹಳ್ಳಿ ಗಿ, ಮೊಗೆಹಳ್ಳಿ ಕ ಅದೇ, ಚಂನಪಟ್ಟಣ ೧೫೬% 
ಕೂಡಲೂರಂ ಹೊಟ್ಟೇನ ಹೊಸಹಳ್ಳಿ (೧೫೧೩) 

೧೦೪ ಇತಿಹಾಸ ದರ್ಶನ 


೧ 
೯, ಅರುಳಹಾಳರಾಜ್ಕ 
ಸಿಗಲನಾಡು 
ಮಂಕೊಡಲಸೀವಮೆ 

೧೦. ಬೇಲೂರು ಚಾವಡಿ 
ಎಲಹಂಕ ನಾಡಂ 
ಶಿವನಸವಂದ್ರ ಸೀಮೆ 

೧೧.  ಸೊಂಡೇಕೊಪ್ಪ 
ವೇಂಠೆ 

೧೨. 

೧೩, 

೧೪, 

೧೫, ಬೇಲೂರು ಚಾವಡಿ 
ಎರ್ಲನಾಡು 
ನೆಲವಾಗಿಲ ಸೀವೆರಿ 

೧೬, ....ಕಾನಲೂರ ವಳಿತ? 

೧೭. 

೧೮. ನೆಲವಂಗಲದ ಸೀವೆ 

೧೯. 

ಇತಿಹಾಸ ದರ್ಶನ 


೨ ಫಿ ೪ 


ಅಂಣಿಗನಹಳ್ಳಿ ಸ್ಥಳ ನಲ್ಲಹಳ್ಳಿ ಅದೇ, ಕನಕಪುರ ೩೧ 
ನಲ್ಲಹಳ್ಳಿ (೧೫೩೦) 


ಕಾಕೋಳಲ ಸ್ಥ ಳ ಕಾಕೋಳಲ ಅದೇ, ನೆಲಮಂಗಲ ೩೧ 
ಹೆಸರುಘಟ್ಟ (೧೫೩೫) 


ಸೊಂಡೆಕೊಪ್ಪ ಸ್ಥಳ ಹಾರೋ ಕೇತನಹಳ್ಳಿ ಅದೇ, ನೆಲಮಂಗಲ ೧೦ 
ಹಾರೋಕ್ಕಾತನಹಳ್ಳಿ (೧೫೩೩) 


ಬಾಣವಾಡಿ ಸ್ಥಳ ರಾವಣಾಪುರ ಅದೇ, ವರಾಗಡಿ ೭೪ 
ಬಾಣವಾಡಿ (೧೫೪೭) 
ನಂಜಿಗುಳಿಯ ಸ್ಥಳ ..ಎಿಟ್ಟಸಂದ್ರ ಅದೇ, ಹೊಸಕೋಟೆ ೨ 
ನಂದಗಂಡಿ (೧೫೫೯) 
ಚಪಗಾಳಿ ಸಳ ಚನ್ನಸವಂಂದ್ರ ಅದೇ, ಕನಕಪುರ ೩೨ 
ಚಂನಸಂದ್ರದೊಡ್ಡಿ (೧೫೬೩) 
ನೆಲವಾಗಿಲ ಸ್ಥಳ ಅನುಪುಹಳ್ಳಿ ಅದೇ, ಹೊಸಕೋಟೆ ೭೩ 


ಅನುಪುಹಳ್ಳಿ (೧೬೨೦) 


ರಾಮರಹಳ್ಳಿಯ ಸ್ಥಳ ಖನಮಂಗಲ ಅದೇ, ಆನೇಕಲ್‌ ೮೧ 
ಬನ್ನೇರುಘಟ್ಟ 
ಕಬ್ಬಹಳ್ಳಿ ಸ್ಥಳ (ಗುಂಮಳಾಪುರದ ಅದೇ, ಕನಕಪುರ ೧೨೩ 
` ಸಿಂಹಾಸನ) ದೊಡ್ಡ ಕಬ್ಬಹಳ್ಳಿ (೧೭೨೬) 

ನೆಲಮಂಗಲ ಸ್ಥಳ ಸೊಂಡೆಕೊಪ್ಪ, ದಾಬ ಅದೇ, ನೆಲಮಂಗಲ'೮ 
ನಾಯಕನಹಳ್ಳಿ ಸೊಂಡೇಕೊಪ್ಪ (೧೭೬೩) 
ಮಟ್ಟನ ಕುರಂಚಿಹಳ್ಳಿ 

ಬೆಂಗಳೂರು ಸ್ಥಳ ಬಿಂಗೀಪುರ ಅದೇ, ಆನೇಕಲ್‌ ೯೦ 


(ಜಿಗಣಿ ಹೋಬಳಿ) ಬಿಂಗಿಪುರ (೧೭೬೦) 


ಗ್ರಂಥಯಣ 


Epigraphia Carnatica, Vol. IX 

Epigraphia Indica, Vol. XXXTIY 

D.C. Sircar: Indian Epigraphy 

T. V. Mahalingam : South Indian Polity 

ಎ. ವಿ. ವೆಂಕಟರತ್ನಂ ; ವಿಜಯನಗರ ಸಾಮ್ರಾಜ್ಯದಲ್ಲಿ ಸ್ಥಳೀಯ ಸರ್ಕಾರ 
ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ-ಕನ್ನಡನಿಘಂಟು 


೦೪ ಹರಟ 


[14] ೧೦೫ 


